ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ CC RSME NNSA 
ಉತ್ತರಿಸಬೇಕಾದ ದಿನಾಂಕ ETE NNN 
ಉತರಿಸುವವರು ನಗರಾಭಿವೃದ್ಧಿ ಸಜಿವರು 


ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನ ಸಭೆಯಿಂದ 


ಕರ್ನಾಟಿಕ ನಗರಾಭಿವೃದ್ದಿ ಪ್ರಾಧಿಕಾರಗಳ 
ಅಧಿನಿಯಮ 1987ರ ಕಲಂ 12ರನ್ವಯ "ಎ" 
ದರ್ಜೆಗಿಂತ ಕಡಿಮೆ ದರ್ಜೆಿಯಲ್ಲದ 
ಅಧಿಕಾರಿಯನ್ನು ಪ್ರಾಧಿಕಾರದ ಆಯುಕ್ತರನ್ನಾಗಿ 
ನೇಮಕ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 


ಪ್ರಾಧಿಕಾರದ ಕಾಯ್ದೆ 1987ರ 
ಪ್ರಕಾರ ಅಭಿವೃದ್ದಿ ಪ್ರಾಧಿಕಾರಕ್ಕೆ 
ಆಯುಕ್ತರನ್ನಾಗಿ ನೇಮಕ 
ಮಾಡಲು ನಿಗಧಿಪಡಿಸಿದ 
ಅರ್ಹತೆಗಳೇಮ: 


ಅರ್ಹತೆ ಇದ್ದಲ್ಲಿ ಬೀದರ್‌|ಶ್ರೀ ಅಭಯಕುಮಾರ, ಪರಿಸರ ಅಭಿಯಂತರರು, 
ಅಬಿವೃದ್ದಿ ಪ್ರಾಧಿಕಾರಕ್ಕೆ ಒಬ್ಬ | ಇವರು ಮೂಲತ: ಪೌರಾಡಳಿತ 
ಫ್ರೀ ದರ್ಜೆಯ ಪರಿಸರ | ನಿರ್ದೇಶನಾಲಯದ ಸೇವೆಗೆ ಸೇರಿದ ಗ್ರೂಪ್‌-ಬಿ 
ಅಭಿಯಂತರರನ್ನು ಯಾವ | ವೃಂದದ ಅಧಿಕಾರಿಯಾಗಿರುತ್ತಾರೆ. ಇವರನ್ನು 
ನಿಯಮದಡಿ ನೇಮಕ | ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಮಾಡಲಾಗಿದೆ: ಹಿತದೃಷ್ಠಿಯಿಂದ ಸ್ವಂತ ವೇತನ ಶ್ರೇಣಿಯ ಮೇಲೆ 


ವಿಯೋಜನೆ ಮೇರೆಗೆ ಬೀದರ ನಗರಾಭಿವೃದ್ದಿ 
ಪ್ರಾಧಿಕಾರದಲ್ಲಿ ಖಾಲಿ ಇರುವ ಆಯುಕ್ತರ ಹುದೆಗೆ 
ನಿಯೋಜಿಸಲಾಗಿದೆ. 


ಪ್ರಾಧಿಕಾರದ ಆಯುಕ್ತರಾಗಿ 
ಪರಭಾರೆ ಮೇಲೆ ಬಂದಂತಹ 
ಪರಿಸರ ಅಭಿಯಂತರ 
(ಪೌರಾಡಳಿತ ಇಲಾಖೆರವರು 
ನಿಯಮ ಬಾಹಿರ ಕೆಲಸ 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೇಯೇ: ಇವರ 
ವಿರುದ್ದ ಸರ್ಕಾರ ತೆಗದುಕೊಂಡ 
ಶ್ರಮವಮೇನಮು? 


ಸದರಿ ಅಧಿಕಾರಿಯು ನಿಯಮ ಬಾಹಿರ ಕೆಲಸ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. ಆದರೆ, ಸದರಿ ಅಧಿಕಾರಿಯು 
ಶಿಷ್ಠಾಚಾರ ಉಲ್ಲಂಘನೆ ಮಾಡಿರುವ ಬಗ್ಗೆ ಇವರ 
ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ 
ಶಾಸಕರಾದ ಶ್ರೀ ಅರವಿಂದ ಕುಮಾರ್‌ ಅರಳಿ 
ರವರು ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ 
ಪರಿಷತ್‌ ರವರಿಗೆ ಪತ್ರ ಬರೆದಿರುತ್ತಾರೆ. ಸದರಿ 
ಪತುದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಬಗ್ಗೆ 
ಕೂಲಂಕುಷವಾಗಿ ಪರಿಶೀಲಿಸಿ ತಮ್ಮ ಸ್ಪಷ್ಟ 
ಅಭಿಪ್ರಾಯದೊಂದಿಗೆ ವರದಿಯನ್ನು 
ಕಳುಹಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳು, ಬೀದರ 
ಜಿಲ್ಲೆ ರವರನ್ನು ಕೋರಲಾಗಿದೆ. ಜಿಲ್ಲಾಧಿಕಾರಿ 
ರವರಿಂದ ವರದಿ ಪಡೆದು ನಿಯಮಾನುಸಾರ ಕ್ರಮ 
ಜರುಗಿಸಲಾಗುವುದು. 


ಸಂಖ್ಯ: ನಅಇ 45 ಎಲ್‌ಸಿಕ್ಯೂ 2021 


